ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 182 


ಉತ್ತರಿಸಬೇಕಾದ ದಿನಾ೦ಕ : 17.07.2019 
ಸದಸ್ಯರ ಹೆಸರು : ಶ್ರೀ ಎಸ್‌. ರುದ್ರೇಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ಸಚಿವರು : ಗ್ರಾಮೀಣಾಬಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು. 


ರಾಜ್ಯದಲ್ಲಿ ಸರ್ಕಾರದ ಆರ್ಶಯದಲ್ಲಿ ಎಲ್ಲೆಲ್ಲಿ | ಯುವ ಸಬಲೀಕರ ಮತ್ತು 
ಕ್ರೀಡಾ ತರಬೇತಿ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು 
ಆಯೋಜಿಸಲಾಗಿದೆ (ಜಿಲ್ಲಾವಾರು ಮಾಹಿತಿ 
ಒದಗಿಸುವುದು) 


ಕ್ರೀಡಾ 
ಇಲಾಖೆಯ ಆಶ್ರಯದಲ್ಲಿ ಕಳೆದ 2018- 
19ನೇ ಸಾಲಿನಲ್ಲಿ ಕ್ರೀಡಾ ತರಬೇತಿ 
ಮತ್ತು ಕ್ರೀಡಾ ಚಟುವಟೆಕೆಗಳನ್ನು 
ಅನುಂಧ-1ರಲ್ಲಿ ಲಗತ್ತಿಸಿದಂತೆ 
ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ 
ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ನೊಂದಾಯಿತ ಸಂಸ್ಥೆಗಳಿಗೆ 
ಇಲಾಖೆಯಿಂದ ಅನುಬಂಧ-2ರಲ್ಲಿ 
ಲಗತ್ತಿಸಿದಂತೆ ಅನುದಾನಗಳನ್ನು 
ಬಿಡುಗಡೆ ಮಾಡಲಾಗಿದೆ. pr 
ಗ್ರಾಮ ಮಟ್ಟದಲ್ಲಿ ಯುವಕರನ್ನು 
ಕ್ರೀಡೆಗೆ ಪ್ರೇರೆಪಿಸಲು ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 
ವತಿಯಿಂದ ಯುವ ಚೈತನ್ಯ ಯೋಜನೆ" 
ಅಡಿಯಲ್ಲಿ ಕ್ರೀಡಾ ಕಿಟ್‌ ಗಳ ವಿತರಣೆ, 
ಯುವ ಕ್ರೀಡಾ ಮಿತ್ರ ಕಾರ್ಯಕ್ರಮದಡಿ 
ಹೋಬಳಿ ಮಟ್ಟದ ನೊಂದಾಯಿತ 
ಸಂಘಗಳಿಗೆ ಕ್ರೀಡಾ ಸಾಮಗ್ರಿಗಳ 
ವಿತರಣೆ, ಯುವ ಜನರ ದೈಹಿಕ 
ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು 
ಜಿಲ್ಲಾ ಮಟ್ಟಿದ ಇಲಾಖೆಯ 
ಕ್ರೀಡಾಂ೦ಗಳು ಮತ್ತು ಸರಕಾರಿ 
ಕಾಲೇಜುಗಳಲ್ಲಿ ಜಿಮ್‌ ಉಕರಣಗಳ 
ಅಳವಡಿಕೆ, ಗ್ರಾಮೀಣ ಭಾಗದಲ್ಲಿ 
ಜನಪದ ಕ್ರೀಡೆಗಳನ್ನು 
ಜನಪ್ರಿಯಗೊಳಿಸಲು ಗ್ರಾಮೀಣ 
ಕ್ರೀಡೋತ್ಸವ ಎಂಬ ಯೋಜನೆಯನ್ನು 


ನೊಂದಾಯಿತ ಸಂಸ್ಥೆಗಳಿಗೆ ಇಲಾಖೆಯಿಂದ ಎಷ್ಟು 
ಅನುದಾನ ನೀಡಲಾಗಿದೆ (ಜಿಲ್ಲಾವಾರು ಮಾಹಿತಿ 
ಒದಗಿಸುವುದು) 


ಗ್ರಾಮ ಮಟ್ಟದಲ್ಲಿ ಯುವಕರನ್ನು ಕ್ರೀಡೆಗೆ 
ಪ್ರೇರೆಪಿಸಲು ಕೈಗೊಂಡ ಯೋಜನೆಗಳು ಯಾವುವು? 


ಸಂಖ್ಯೆ: ವೈಎಸ್‌ ಡಿ- ಇಬಿಬಿ/20/2019 


"ಹೆ. ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


